ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


APMC ಮಾರುಕಟ್ಟೆ ವಿಸ್ತೀರ್ಣ ಬಗ್ಗೆ 
ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು:- 
197 (262) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕೋಲಾರ ಜಿಲ್ಲೆಯ ಕೇಂದ್ರ ಸ್ಥಾನವಾದ ಕೋಲಾರದಲ್ಲಿ ಸ್ಛr್ಬc ಮಾರುಕಟ್ಟೆಯ ವಿಸ್ಲೀರ್ಣ ಬಹಳ 
ಚಿಕ್ಕದಾಗಿದ್ದು, ರೈತರು ಮತ್ತು ವ್ಯಾಪಾರಸ್ಥರು ತೊಂದರೆ ಅನುಭವಿಸುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆಣ 


(ಆ) ಬಂದಿದ್ದಲ್ಲಿ, ಈ ಮಾರುಕಟ್ಟೆಯನ್ನು ವಿಸ್ತರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 
(ವಿವರಗಳನ್ನು ನೀಡುವುದು) 


